ಎರಡ ಸಮಸ್ಯೆಗಳ ಅಧ್ಯಯನ 


ಕೋಮ್ಯಾಕ್‌ ಸಮಸ್ಯೆ1 

Ene ABC ಒ೦ದು ಸಮಕೋನತ್ರಿಕೋನ (ಚಿತ್ರ 1 ನೋಡಿರಿ). ಬಾಹು B೦ಯ ಮೇಲೆ 
ಸಮಸೆ ಪರಿಹರಿಸುವಿಕೆಯಲಿ 

ಸರಾಗ ಂಪಲಿಸುಲರಯ ರಘ...) ಎಂಬ ಬಿಂದುಗಳನ್ನು ಅದೇ ಕ್ರಮದಲ್ಲಿ ಇಡಲಾಗಿದ್ದು, ಈ ಬಿಂದುಗಳು 


ತೀರ್ಷಿಕೆಯಡಿಯಲಿನ ಸರಣಿ BC ಬಾಹುವನ್ನು 11 ಸಮಭಾಗಗಳನ್ನಾಗಿ ವಿಂಗಡಿಸಿವೆ. ಅಂತೆಯೇ ೧;,೦೨,... 010 
ಲೇಖನಮಾಲೆಯ ಅಂಗವಾಗಿ ಈ ಬಿಂದುಗಳನ್ನು €A ಬಾಹುವಿನ ಮೇಲೆ ಅದೇ ಕ್ರಮದಲ್ಲಿಯೇ ತೆಗೆದುಕೊಳ್ಳಲಾಗಿದೆ ಮತ್ತು 
ಸಂಚಿಕೆಯಲ್ಲಿ ಎರಡು ಇವೂ ೦ ಬಾಹುವನ್ನು11 ಭಾಗಗಳಾಗಿ ವಿಂಗಡಿಸುತ್ತವೆ. R1,R,... Rio 
ಸಮಸ್ಥೆಗಳನ್ನು ವಿವರವಾಗಿ ಬಿಂದುಗಳನ್ನು AB ಬಾಹುವಿನ ಮೇಲೆ ತೆಗೆದುಕೊಳ್ಳಲಾಗಿದ್ದು ಇವೂ ಸಹ AB 

ಅದ್ಧಯನ ಮಾಡುವ ಕ್ರಮವನ್ನು ಬಾಹುವನ್ನು11 ಭಾಗಗಳಾಗಿ ವಿಂಗಡಿಸುತ್ತವೆ. ಈಗ ತ್ರಿಕೋನ ?;0,ಔ ಗುರುತ್ವ 
ಮುಂದುವರಿಸುತ್ತಿದ್ದೇವೆ ಕೇಂದ್ರವು (ಸೆಂಟ್ರಾಯ್ಸ್‌) ತ್ರಿಕೋನ ABC ಯ ಗುರುತ್ವ ಕೇಂದ್ರಕ್ಕೆ ಸರಿಹೊಂದುವಂತೆ 


ಮೊದಲನೆಯ ಸಮಸ್ಥೆಯನ್ನು ಷ್ಲು?,೦, ತ್ರಿಕೋನಗಳು ರಚಿತವಾಗಿವೆ ಎಂಬುದನ್ನು ಎಣಿಸಿರಿ 
ಅಕ್ಟೋಬರ್‌ 20160ಛ್ಲಿ ನಡದ  ನಿಮು? ದಿ ತ್ರಿಕೋನ le 


ರೀಜನಲ್‌ ಮ್ಥಾಥಮ್ಮೂಟಿಕ್ಸ್‌ 
ಒಲಿಂಪಿಯಾಡ್‌ 

(ಇಂಡಿಯಾ)ನಲ್ಲಿ ಮಂಡಿಸಿದ 
6ನೆಯ ಸಮಸ್ಥೆಯಿಂದ 
ತೆಗೆದುಕೊಳ್ಳಲಾಗಿದೆ ಮತ್ತು 
ಎರಡನೆಯ ಸಮಸ್ಥೆಯನ್ನು 

ಹಿಂದಿನ ಸಂಚಿಕೆಯಲ್ಲಿ 

ಮಂಡಿಸಿದ್ದ ಟೊರ್ನಮೆಂಟ್‌ ಆಫ್‌ 
ದಟೌನ್ಸ್‌ನಿಂದ 
ಆಯ್ದುಕೊಳ್ಳಲಾಗಿದೆ. 
https://en.wikipedia.org/wiki/ 
Tournament_of_the_Towns 
ಇಲ್ಲಿ ಅದ್ಧೆಯನ ಮಾಡುತ್ತಿರುವ B ARBBABDBPBBP C 
ಸಮಸ್ಥೆಯು 1997ರಲ್ಲಿ ಚಿತ1 

ಕಂಡುಬಂದಿತ್ತು: ಅಲ್ಲದೆ ಈ > 
ಸಮಸ್ಥೆಯು ದಕ್ಷಿಣ ಆಫ್ರಿಕಾದ ಸಮ 


ಶಿಯಾ ಸೈ2 
ಯಾ ABCD uoದು ಚೌಕವಾಗಿದ್ದು (ಚಿತ್ರ 2 ನೋಡಿ) ಹ ಬಾಹು BC ಯ ಮೇಲಿನ ಒಂದು 
ಮುಜ £ 


ನಾವು ಮೊದಲು ಸಮಸ್ಥೆಯನ್ನು ಬಿಂದುವಾಗಿದೆ. ಕೋನ 1KAD ಯ ಒಳವಿಭಾಜಕವು €D ಬಾಹುವನ್ನು ಬಿಂದು ್ಬ 
L 


ಮಂಡಿಸುವುದರ ಮೂಲಕ, ನಲ್ಲಿ ಛೇದಿಸುತ್ತದೆ. BnNAK=BK+DM ಎಂಬುದನ್ನು ದೃಢಪಡಿಸಿರಿ. 
ಪರಿಹಾರವನ್ನು ನೋಡುವುದಕ್ಷೆ 

ಮುಂಚಿತವಾಗಿಯೇ ನೀವು A D 

ಅದನ್ನು ಬಗೆಹರಿಸಲು ಒಂದು 


ಅವಕಾಶವನ್ನು ನೀಡುತ್ತಿದ್ದೇವೆ. 


76] ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


ಮೊದಲನೆಯ ಸಮಸ್ಯೆಗೆ ಪರಿಹಾರ 


ಈ ಸಮಸ್ಯೆಯು ಅದು ಕಾಣುವುದಕ್ಕಿಂತ ಬಹಳ ಸುಲಭದ್ದಾಗಿದೆ. ಅಲ್ಲದೆ, ಉತ್ತರವು ನೀವು ಸ್ಫೋಪಜ್ಞತೆಯಿಂದ ನಿರೀಕ್ಷಿಸುವುದೇ 
ಆಗಿರುತ್ತದೆ! 


ಸಾಮಾನ್ಯವಾದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ತ್ರಿಕೋನ Aಔ೦ಯ ೦, ೦, AB ಬಾಹುಗಳ ಮೇಲೆ, ಲ, ಔಗಳು 
ಬಿಂದುಗಳು ಎಂದುಕೊಳ್ಳೋಣ. ರ ತ್ರಿಕೋನದ ಗುರುತ್ಸಕೇಂದ್ರವು ABC ತ್ರಿಕೋನದ ಗುರುತ್ತಕೇಂದ್ರದೊಂದಿಗೆ ಮಿಳಿತವಾಗುತ್ತದೆ 
ಎಂದೂ ಕಲ್ಲಿಸಿಕೊಳ್ಳೋಣ. ಈಗ,?, ೦, ್ಣ ಬಿಂದುಗಳು ತಮ್ಮ ತಮ್ಮ ಬಾಹುಗಳ ಮೇಲೆ ಕ್ರಮವಾಗಿ ಎಲ್ಲಿ ಇರುತ್ತವೆ ಎಂದು ಹೇಳಲು 
ಸಾಧ್ಯವೆ? 


A ಅನ್ನು ನಿರ್ದೇಶಾಂಕ (ಕೋಆರ್ಡಿನೇಟ್‌) ವ್ಯವಸ್ಥೆಯ ಮೂಲವೆಂದು ಪರಿಗಣಿಸೋಣ. ಬಿಂದುಗಳಾದ?, QR ಕ್ರಮವಾಗಿ BC, 
CA, AB ಭುಜಗಳ ಮೇಲೆ ಸ್ಥಾಪಿತವಾಗಿರುವುದರಿಂದ ವಾಸ್ತವ ಸಂಖ್ಯೆ ಗಳಾದ ಒ, 0, ಬ ಈ ಕೆಳಕಂಡ ಸಮೀಕರಣ ಸಂಬಂಧಿತವಾಗಿ 
ಸ್ಥಾಪಿತವಾಗುತ್ತವೆ (ಇಲ್ಲಿ ನಾವು ಪ್ರತಿ ಬಿಂದುವಿನ ಹೆಸರನ್ನು ಅವುಗಳ ನಿರ್ದೇಶಾಂಕಗಳನ್ನು (ಕೋ- ಆರ್ಡಿನೇಟ್‌ಗಳನ್ನು) ಸಹ 


ಥಿ 
ಸೂಚಿಸಲು ಬಳಸುತ್ತಿದ್ದೇವೆ): 


P=uB+(1-u)C, Q=0C+(1-wWA, R=wA+(1-—w)B. (1) 
A = 0 ಆಗಿರುವುದರಿಂದ ಸಮೀಕರಣವು ಹೀಗೆ ಪರಿವರ್ತಿತವಾಗುತ್ತದೆ: 
P=uB+(1-u)C, Q=u0C, R=(1-—w)B. (2) 


ಎರಡೂ ತ್ರಿಕೋನಗಳ ಗುರುತ್ತಕೇಂದ್ರಗಳು ಒಂದೆಡೆ ಮಿಳಿತವಾಗುವುದರಿಂದ, 
(A+B+C) (P+Q+R) 


(3) 


3 3 
ಆಗುತ್ತದೆ ಹಾಗೂ ಈ ಕೆಳಕಂಡ ಸಮೀಕರಣವು ಸ್ಥಾಪಿತವಾಗುತ್ತದೆ : 
B+C=uB+(1-u)C+uC+(1-—w)B. (4) 
ಇದರಿಂದ ನಮಗೆ 
(w— u)B = (v—u)C (5) 


ಈಗ (ಬ - ೫)B ಕಿರಣ ೩5ರ ಮೇಲಿರುವ ಬಿಂದುವಾಗಿದೆ. ಹಾಗೆಯೆ (0 - ಒ)€ ಕಿರಣ ೩ರ ಮೇಲಿರುವ ಬಿಂದುವಾಗಿದೆ. ಇವೆರೆಡೂ 
ಕಿರಣಗಳು ಹಂಚಿಕೊಂಡಿರುವ ಸಾಮಾನ್ಯ ಬಿಂದುವೆಂದರೆ ಅದು A ಮಾತ್ರ. ಹಾಗಾಗಿ ಬ-ಒ - 0ಹಾಗುಲ- ॥ -0, ಇದರಿಂದ 
ನಮಗೆಸಿಗುವುದುಟ = 0 -= ಬ 


ಆದ್ದರಿಂದ: ?, ೧, R ಬಿಂದುಗಳು BC, ೦4, AB ಬಾಹುಗಳನ್ನು ಸಮ ಅನುಪಾತದಲ್ಲಿ ಭಾಗಿಸಿವೆ. 


ಇದೇ ಉತ್ತರವನ್ನು ಆರ್‌ಎಮ್‌ಒ ಸಮಸ್ಯೆಗೆ ಹೋಲಿಸಿದಾಗ ನಮಗೆ ಕಂಡುಬರುವುದೆಂದರೆ ತ್ರಿಕೋನ ೩? ಣ್ಯ ಹಾಗೂ ತ್ರಿಕೋನ 
ಓನಿA೩BC ಎರೆಡಕ್ಕೂ ಒಂದೇ ಗುರುತ್ವಕೇಂದ್ರ ಇರುತ್ತದೆ, ಆದರೆ: - ; - k ಆಗಿದ್ದರೆ ಮಾತ್ರ. ಅಂದರೆ ತ್ರಿಕೋನವು P;೦ಔ, 
ರೂಪದಲ್ಲಿದ್ದರೆ ಮಾತ್ರ. ಹಾಗಾಗಿ ಇಲ್ಲಿ ಈ ರೀತಿಯ 10 ತ್ರಿಕೋನಗಳಿವೆ. Hm 


ಟಿಪ್ಪಣಿ: ತ್ರಿಕೋನ ABಔ೦ದ ಆಕಾರವು ಈ ಸ ಸಮಸ್ಸೆ ಎಲ್ಲಿಯೂ ಸಂಬಂಧಿಸಿಲ್ಲ! ಹಾಗಾಗಿ ನೀಡಿರುವ ತ್ರಿಕೋನವು ಸಮಬಾಹು 
ತ್ರಿಕೋನವೆಂಬ ಮಾಹಿತಿಗೆ ಇಲ್ಲಿ ಯಾವುದೇ ಪ್ರಸ್ತುತತೆ ಇಲ್ಲ. ತ್ರಿಕೋನವು ಯಾವುದೇ ಆಕಾರದಲ್ಲಿದ್ದರೂ ಇದೇ ಪರಿಹಾರ ಸಿಗುತ್ತಿತ್ತು. 


A 


ಅಟ್‌ ರೈಟ್‌ ಆ್ಯಂಗಲ್ಫ್ಸ್‌ | ಸಂಚಿಕೆ 1, ಜನವರಿ 2021 


77 


78 


ಸಮಸ್ಯೆ 2 ರ ಪರಿಹಾರ 


ಈ ಸಮಸ್ಯೆಗೆ ನಾವು ಮೂರು ಪರಿಹಾರಗಳನ್ನು ನೀಡಲಿದ್ದೇವೆ! ಪ್ರಾಯಶಃ ತ್ರಿಕೋನಮಿತಿಯನ್ನು ಬಳಸುವ ಮೊದಲನೆಯ ಪರಿಹಾರವೇ 
ಎಲ್ಲಕ್ಕಿಂತ ನೇರ ಮತ್ತು ಸರಳವಾದದ್ದು. 


ತ್ರಿಕೋನಮಿತಿ ರೀತ್ಯಾ ಪರಿಹಾರ : £Aನ್ನು x ಎ೦ದು ಕರೆಯೋಣ. ಆಗ £Mಸರ ಸಹ x ಆಗುತ್ತದೆ ಮತ್ತು 
£BAK = 90° — 2x ಆಗುತ್ತದೆ (ಚಿತ್ರ 4 ನೋಡಿ). 


90— 2x 


ಚತುರ್ಭುಜವಾದ Aಔ೦Dಯ ಭುಜಗಳ ಅಳತೆ ॥ ಘಟಿಕ ಆಗಿರಲಿ. ಈಗ ನಮಗೆ ಲಬ್ದ ಅಂಶವೆಂದರೆ : 


AB [ 
cos(90° — 2x) sin2x’ 
cos2x 


BK =atan(90° — 2x) =a: 


sin2x’ 
DM =atanx. 
ಆದ್ದರಿಂದ ಸಾಧಿಸಬೇಕಾದ ಸಮೀಕರಣವು ಈ ಕೆಳಕಂಡ ತ್ರಿಕೋನಮಿತಿ ಸಮೀಕರಣಕ್ಕೆ ಸಮವಾಗಿದೆ : 


1 cos2x 
sin2x  sinZx+tanx 


ಇದು ಈ ಕೆಳಕಂಡ ಸಮೀಕರಣಕ್ಕೆ ಸಮವಾಗಿ ಪರಿವರ್ತಿತವಾಗುತ್ತದೆ. 


(6) 


l1-—cos2x 
—————— =tanx, 
sin2x 
RR) 
2sin°x 
ಅಂದರೆ, tan. 
2sinxcosx 


ಆದರೆ ಇದು ತ್ವರಿತವಾಗಿ ದೊರೆತುದು! ಆದ್ದರಿಂದ ದತ್ತ ಸಮೀಕರಣವು ಸತ್ಯ ಎಂದು ಸಾಧಿಸಿದಂತಾಯಿತು. [| 


ನಿರ್ದೇಶಾಂಕಗಳನ್ನು ಬಳಸಿ ಪರಿಹಾರ: ಎರಡನೆಯ ಪರಿಹಾರವು ನಿರ್ದೇಶಾಂಕಗಳನ್ನು ಬಳಸಿಕೊಳ್ಳುತ್ತದೆ. ದತ್ತ ಚೌಕದ ಬಾಹುಗಳ 
ಅಳತೆ 1 ಮಾನ ಎಂದು ಪರಿಗಣಿಸೋಣ, ಚಿತ್ರದ ಬಲಗಡೆಯಲ್ಲಿ ನೀಡಿರುವ ಕ್ರಮದಲ್ಲಿ (ಚಿತ್ರ 5 ನೋಡಿ) ನಿರ್ದೇಶಾಂಕಗಳನ್ನು ಅಳತೆ 
ಮಾಡಿ ಚೌಕವನ್ನು ರಜಿಸಿರಿ. 


ರೇಖೆಗಳಾದ A ಮತ್ತು AM ಗಳ ಇಳಿಜಾರುಗಳು ಕ್ರಮವಾಗಿ ಈ ಕೆಳಕಂಡಂತೆ ಇರುತ್ತವೆ. 


0—1 1 
Aಜಯ ಇಳಿಜಾರು = Ep 
—1 
ನ ಇಳಿಜಾರು - 7 ಎm-1 


ಆಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


A=(0,1), B = (0,0) 
C=(10), D = (11) 
K = (k,0) 

M= (1m) 
AKAM = 4MAD 


ADಯ ಇಳಿಜಾರು 0 ಆಗಿರುವುದರಿಂದ, ಎರಡು ಸರಳರೇಖೆಗಳ ನಡುವಿನ ಕೋನದ ಸ್ಪರ್ಶರೇಖೆಗೆ ಸಂಬಂಧಿತ ಸೂತ್ರದ ಅನ್ವಯ 


(m— 1) — (—1/k) 0—(m-—1) 
TE Mm —DC-1/k) 140m 


ಎಂಬ ಸಮೀಕರಣವು ದೊರೆಯುತ್ತದೆ. ಇದನ್ನು ಸರಳೀಕರಿಸಿದರೆ 


k(m-—1) +1 
k-m+1 


ಎಂದು ಬದಲಾಗುತ್ತದೆ. ೫ ಗೆ ಸಂಬಂಧಿತವಾಗಿ k ಯನ್ನು ಪಡೆಯಲು ಈ ಸಮೀಕರಣವನ್ನು ಸರಳಗೊಳಿಸಿದಾಗ 


=-—(m-—1). 


m(2 — m) 
2A) 


2km—Y=(m-—1?-—1, ~k= 


ಎಂದು ದೃಢವಾಗುತ್ತದೆ. 


AM ರೇಖೆಯು £ಜAD ಯ ಛೇದಕವಾಗಬೇಕಾದರೆ ಇದು k ಮತ್ತು ೫ ಗೆ ಸಂಬಂಧಿಸಿದ ಕ್ರಮವಾಗಿದೆ. ಈಗ AK = BK + DM 
ಆಗಬೇಕಾದರೆ ಮತ್ತು ೫ ಗೆ ಸಂಬಂಧಿಸಿದ ಕ್ರಮ ಹೇಗಿರಬೇಕೆಂಬುದನ್ನು ಪರಿಶೀಲಿಸೋಣ. 


ದತ್ತ ಅಂಶಗಳು ಹೀಗಿವೆ: 


K=vke+1, BK=k, DM=1-m. 


AK = BK + DM ಸಮೀಕರಣವು AK? = BK? + DM? + 2BK - DM ಸಮೀಕರಣಕ್ಕೆ ಸಮವಾಗಿದೆ. ಎಂದರೆ, 


kFxl=k+n—2m+1+2k lm), 
ಸರಳಗೊಳಿಸಿದಾಗ, 
m(2 — m) 


ND _mo—m) 
2k(1—m) = 2m -—m’, ಎಂದರೆ, TE 


ನಾವು ಮೊದಲು ಗಳಿಸಿದ ಕ್ರಮವನ್ನೇ ಇಲ್ಲಿಯೂ ಪಡೆದಿದ್ದೇವೆ ಎಂಬುದನ್ನು ಗಮನಿಸಿ. ತನ್ಮೂಲಕ ನಾವು ತೀರ್ಮಾನಿಸಬಹುದಾದ 
ಅಂಶವೆಂದರೆ AM ರೇಖೆಯು AKAD 'ಯನ್ನು ಟೇದಿಸಿದರೆ ಮಾತ್ರ AK = BK + DM ಆಗಿರುತ್ತದೆ. [1 


ಶುದ್ಧ ರೇಖಾಗಣಿತ ರೀತ್ಯಾ ಪರಿಹಾರ : ಶುದ್ಧ ರೇಖಾಗಣಿತ ರೀತ್ಯಾ ಮೂರನೆಯ ಪರಿಹಾರವನ್ನು ಮಂಡಿಸುವುದರ ಮೂಲಕ ಈ 
ಸಮಸ್ಥೆಯ ಸಂಬಂಧಿತ ವಿಷಯವನ್ನು ಮುಕ್ತಾಯಗೊಳಿಸುತ್ತೇವೆ. ಎಂದಿನಂತೆಯೇ, ಈ ವಿಧದ ಪರಿಹಾರಗಳನ್ನು 
ಕಂಡುಹಿಡಿಯುವುದು ಕಷ್ಟವಾದರೂ, ಕಂಡುಹಿಡಿದ ನಂತರ ಬಹಳ ಸರಳ ಎನಿಸುತ್ತದೆ. ಆದರೆ ಇಂತಹ ಪ ಪರಿಹಾರಗಳನ್ನು 
ಕಂಡುಹಿಡಿಯುವುದು ಅಮಿತ ಆನಂದದಾಯಕ. ಏಕೆಂದರೆ ಇಂತಹ ಪರಿಹಾರಗಳೇ ಸ್ವಯಂ ಸುಂದರವಾಗಿರುತ್ತವೆ. ಈ ಪರಿಹಾರಕ್ಕೆ 
ಸಂಬಂಧಿತ ರಚನೆಯನ್ನು ಚಿತ್ರ 6 ರಲ್ಲಿ ನೀಡಲಾಗಿದೆ. 


ನಾವು ಈ ಇಡೀ ಸಂರಚನೆಯನ್ನು (ಎಂದರೆ AK ಮತ್ತು AM ಖಂಡಗಳನ್ನೊಳಗೊಂಡ ಚೌಕ ABCD) ಬಿಂದು ಸಿಅನ್ನು 
ಕೇಂದ್ರವಾಗಿರಿಸಿಕೊಂಡು ಗಡಿಯಾರದ ನಡೆಯ ದಿಕ್ಕಿನಲ್ಲಿ 90° ಕೋನದಲ್ಲಿ ತಿರುಗಿಸಿದೆವು. (ಇಲ್ಲಿ ಶೃಂಗಗಳಾದ ABCD ಯನ್ನು 


ಅಟ್‌ ರೈಟ್‌ ಆ್ಯಂಗಲ್ಫ್‌ | ಸಂಚಿಕೆ 1, ಜನವರಿ 2021 


79 


80 


c M B, Dp’ K 'C 


ಚಿತ್ರ6 


ಗಡಿಯಾರದ ನಡೆಯ ವಿರುದ್ದ ಕ್ರಮದಲ್ಲಿ ನೇಮಿಸಲಾಗಿದೆ ಎಂದು ಕಲ್ಪಿಸಿಕೊಳ್ಳಲಾಗಿದೆ). ಮೇಲೆ ಹೇಳಿದಂತೆ ಚೌಕವನ್ನು ತಿರುಗಿಸಿದಾಗ 
ಶೃಂಗಗಳಾದ B,C, D,K, Mnಗಳು ಕ್ರಮವಾಗಿ B’,C' DK’ M' ef ಪರಿವರ್ತನೆಗೊಳ್ಳುತ್ತವ. ಶೃಂಗ D' ಶೃಂಗ B ಯೊಂದಿಗೆ 
ಮಿಳಿತವಾಗುತ್ತದೆ ಎಂಬುದನ್ನು ಗಮನಿಸಿ. ಆದ್ದರಿಂದ M'B = ಖಂ ಆಗುತ್ತದೆ. KAM ಅನ್ನು ತ್ರಿಕೋನಮಿತಿ ಪರಿಹಾರದಲ್ಲಿ 
ಗುರುತಿಸಿರುವಂತೆಯೇ x ಎಂದು ಗುರುತಿಸೋಣ. ಈಗ ಸರಳವಾಗಿ ಪರಿಶೀಲಿಸಿದಾಗ (ಪಟ್ಟಿ ಮಾಡಿದಾಗ) ಕಂಡುಬರುವ 
ಅಂಶಗಳೆಂದರೆ £AKಔ = 2%, ಮತ್ತು £M'AK = 90° - x. ತನ್ಮೂಲಕ £KM'A = 90° - x ಎಂಬುದು ವ್ಯಕ್ತವಾಗುತ್ತದೆ. ಈಗ 
AKM'A = 4M'AK ಆಗಿರುವುದರಿಂದ AK = ಖ'K ಆಗಿರಲೇಬೇಕು. ಆದ್ದರಿಂದ AK = BK + DM. ಎಂದು 
ಸಾಬೀತಾಗುತ್ತದೆ. Ll 


ದ ಕಮ್ಯುನಿಟಿ ಮ್ಯಾಥಮ್ಯಾಟಿಕ್ಸ್‌ ಸೆಂಟರ್‌ (ಕೋಮ್ಯಾಕ್‌) ಎಂಬುದು ರಿಷಿವ್ಯಾಲಿ ಎಜುಕೇಶನ್‌ ಸೆಂಟರ್‌ (ಆಂಧ್ರಪ್ರದೇಶ) 
ಮತ್ತು ಸಹಾದ್ರಿ ಸ್ಕೂಲ್‌ (ಕೆಎಫ್‌ಐ) ಸಂಸ್ಥೆಗಳ ವಿಸ್ಪ; ತ ಅಂಗವಾಗಿದೆ. ಅದು ಗಣಿತ ಶಿಕ್ಷಣ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತದೆ 
ಮತ್ತುರಾಜ್ಯ ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಗೆ ಬೋಧನ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಡುವ 
ಕೈಂಕರ್ಯದಲ್ಲಿಯೂ ತೊಡಗಿದೆ. ಕೋಮ್ಯಾಕ್‌ನ ಸಂಪರ್ಕ 8: shailesh.shirali@gmail.com. 

ಅನುವಾದ : ಎನ್‌. ರಾಮನಾಥ್‌ 


ಆಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


